ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 10 ನೇ ಮಾರ್ಚ್‌, 2020 


ಮುಧೋಳ ತಾಲ್ಲೂಕಿನಲ್ಲಿರುವ ಕಾರ್ಲಾನೆಗಳ ಬಗ್ಗೆ 

ಶ್ರೀ ಆರ್‌. ಬಿ. ತಿಮ್ಮಾಪೂರ(ವಿಧಾನಸಭೆಯಿಂದ ಚುನಾಯಿತರಾದವರು):- 

544 (494) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ .- 
(ಅ) ಮುಧೋಳ ತಾಲ್ಲೂಕಿನಾದ್ಯಂತ ಇರುವ ಕಾರ್ಯಾನೆಗಳಾವುವ ; (ಕಾರ್ಬಾನೆವಾರು ಪ್ರತ್ಯೇಕ ವಿವರ ನೀಡುವುದು) 


(ಆ) ಈ ಕಾರ್ಲಾನೆಗಳನ್ನು ಸ್ಥಾಪಿಸಲು ರೈತರಿಂದ ಖರೀದಿಸಿರುವ ಜಮೀನಿನ ವಿಸ್ತೀರ್ಣವೆಷ್ಟು ; (ಕಾರ್ಬಾನೆಯವಾರು ವಿವರ 
ನೀಡುವುದು) 


(ಇ) ಜಮೀನು ಕಳೆದುಕೊಂಡ ರೈತರ ಕುಟುಂಬಕ್ಕೆ ಕಾರ್ಬಾನೆಗಳಲ್ಲಿ ಉದ್ಯೋಗಾವಕಾಶ ಕಲ್ಲಿಸಲಾಗಿದೆಯೇ ; ಕಲ್ಪಿಸಿದ್ದಲ್ಲಿ, 
ಫಲಾನುಭವಿಗಳ ಸಂಖ್ಯೆ ಎಷ್ಟು : (ಫಲಾನುಭವಿಗಳ ವಿವರ ನೀಡುವುದು) 


(ಈ) ಯಾವುದೇ ಕ್ರಮ ಕೈಗೊಳ್ಳದಿದ್ದಲ್ಲಿ, ಕ್ರಮ ಕೈಗೊಳ್ಳವ ಬಗ್ಗೆ ಸರ್ಕಾರದ ಸ್ಪಷ್ಟ ನಿಲುವೇನು ? 


